ty 
Vay 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 04-03-2021 ಪ್ರಶ್ನೆ ಸಂಖ್ಯೆ: 506 (683) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಮತಿ ಬಾರತಿ ಶೆಟ್ಟಿ ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಕೆ.ಪಿ.ಟಿ.ಸಿ. ಎಲ್‌ ಇಲಾಖೆಯ ಆರ್‌ ೩ಡಿ ವಿಭಾಗ ಕುರಿತು 


(ಅ) ಕೆ. ಪಿ. ಟೆ. ಸಿ. ಎಲ್‌. ಇಲಾಖೆಯು Research and Development ವಿಭಾಗ ಹೊಂದಿದೆಯೇ; 


(ಆ) ಹಾಗಿದ್ದಲ್ಲಿ, ಇದು ಯಾವಾಗಿಂದ ಅಸ್ತಿತ್ವದಲ್ಲಿದೆ; ಇಲ್ಲಿ ಎಷ್ಟು ಸಿಬ್ಬಂದಿ ಹಾಗೂ ತಜ್ಞರು 
ಕಾರ್ಯ ನಿರ್ವಹಿಸುತ್ತಿದ್ದಾರೆ; (ಬಿವರ ಒದಗಿಸುವುದು) 


(ಇ) ಸದರಿ ವಿಭಾಗವು ಇಲ್ಲಿಯವರೆಗೆ ಕೈಗೊಂಡಿರುವ ಸಂಶೋಧನೆಗಳ ಬಗ್ಗೆ ಮಾಹಿತಿ 
ಒದಗಿಸುವುದು; 


(ಈ) ಪ್ರಸ್ತುತ ಕೈಗೊಂಡಿರುವ ಸಂಶೋಧನೆಗಳಾವುವು; 


(ಉ) ಇವುಗಳಿಂದ ವಿದ್ಯುತ್‌ ವ್ಯವಸ್ಥೆ ಹಾಗೂ ಗ್ರಾಹಕರಿಗೆ ಆಗಿರುವ ಅನುಕೂಲಗಳೇನು; 


(ಊ) ಈ ವಿಭಾಗದ ಉನ್ನತೀಕರಣಕ್ಕೆ ಸರ್ಕಾರದ ಕ್ರಮಗಳೇನು? 


